ಕರ್ನಾಟಿಕ ವಿಧಾನ ಪರಿಷತ್ತು 


1 ಚುಕ್ಕೆಗುರುತಿಲ್ಲದ ಪ್ರಶ್ನೆ ಸಂಖ್ಯೆ 


2 ಸದಸ್ಯರ ಹೆಸರು 


899 
ಶ್ರೀ.ರಘುನಾಥ್‌ ರಾವ್‌ ಮಲ್ಮಾಪೂರೆ (ವಿಧಾನ 


ಸಭೆಯಿಂದ ಚುನಾಯಿತರಾದವರು) 
3 ಉತ್ತರಿಸುವ ದಿನಾಂಕ 12.03.2020 
4 ಉತ್ತರಿಸುವಸಚಿವರು ಮಾನ್ಯ ಮುಖ್ಯಮಂತ್ರಿರವರು 
ಪ್ರಶ್ನೆ ಉತ್ತರ 
ಕಲ್ಯಾಣ ಕರ್ನಾಟಿಕ ಪ್ರದೇಶಾಭಿವೃದ್ಧಿ | ಕಲ್ಯಾಣ ಕರ್ನಾಟಕ ಪ್ರದೇಶ ಅಭಿವೃದ್ದಿ ಮಂಡಳಿಯ ವತಿಯಿಂದ 
ಮಂಡಳಿ ವತಿಯಿಂದ ಕಳೆದ 3 | ಬೀದರ್‌ ಜಿಲ್ಲೆಗೆ ಕಳೆದ 3 ವರ್ಷಗಳಿಂದ ಬಿಡುಗಡೆಯಾದ ಅನುದಾನದ 
ಅ) | ವರ್ಷಗಳಲ್ಲಿ ಬೀದರ್‌ ಜಿಲ್ಲೆಗೆ | ವಿವರ ಈ ಕೆಳಗಿನಂತಿದೆ. 
ಬಿಡುಗಡೆಯಾದ ಅನುದಾನವೆಷ್ಟು: SiGe 
J. 
ಬಿಡುಗಡೆಯಾಗದೇ ಇರುವ Sussns: 
ಅನುದಾನವೆಷ್ಟು: (ವರ್ಷವಾರು, ವಿಧಾನ ವರ್ಷ ಮಂಡಳಿಯಿಂದ | ಬಿಡುಗಡೆ 
ಸಭಾ ಕ್ಲೇತ್ರವಾರು ಸಂಪೂರ್ಣ ಮಾಹಿತಿ ಬಿಡುಗಡೆಯಾದ | ಯಾಗದ 
il 2 3 
2016-17 125.11 } - 
2017-18 66.38 - 
2018-19 173.47 - 
ಅನುಷ್ಠಾನಾಧಿಕಾರಿಗಳ ಕಾಮಗಾರಿವಾರು ಬೇಡಿಕೆ ಅನುಗುಣವಾಗಿ 3ನೇ 
ತಂಡದ ತಪಾಸಣಾ ವರದಿ ಹಾಗೂ ಛಾಯ ಚಿತ್ರ ಪಡೆದು 
ಅನುಷ್ಠಾನಾಧಿವಾರು RTGS ಮುಖಾಂತರ ಅನುದಾನ ಬಿಡುಗಡೆ 
ಮಾಡಲಾಗುತ್ತಿದೆ. ವಿಧಾನ ಸಭಾ ಕ್ಲೇತ್ರವಾರು ಅನುದಾನ ಬಿಡುಗಡೆ 
ಮಾಡಿರುವುದಿಲ್ಲ. 
ಆಅ) ಬಾಕಿ ಇರುವ ಅನುದಾನವನ್ನು ಎಷ್ಟು ಉದ್ಮವಿಸುವುದಿಲ್ಲ 
ದಿನಗಳೊಳಗಾಗಿ ಬಿಡುಗಡೆ 
ಮಾಡಲಾಗುವುದು: 
ಇ) | ಬಿಡುಗಡೆಯಾದ ಅನುದಾನದಲ್ಲಿ ಯಾವ | ಕಲ್ಯಾಣ ಕರ್ನಾಟಕ ಪ್ರದೇಶ ಅಭಿವೃದ್ಧಿ ಮಂಡಳಿಯ ಅನುದಾನವು 


ಯಾವ ವಿಧಾನ ಸಭಾ ಕ್ಷೇತ್ರಕ್ಕೆ ಎಷ್ಟೆಷ್ಟು 


ಅನುದಾನ ನೀಡಲಾಗಿದೆ: ಇದರಲ್ಲಿ 
ಕೈಗೊಂಡ ಕಾಮಗಾರಿಗಳು ಯಾವುವು; 
(ಸ್ಪಷ್ಟ ಮಾಹಿತಿ ನೀಡುವುದು) 


ಡಾ: ನಂಜುಂಡಪ್ಪಾ ವರದಿ ಅನುಸಾರ €೦।! ಸೂಚ್ಯಾಂಕ ಆಧಾರದ 
ಮೇಲೆ ತಾಲ್ಲೂಕನ್ನು ಒಂದು ಘಟಕವನ್ನಾಗಿ ಪರಿಗಣಿಸಿ ಮೈಕ್ರೋ 
ಯೋಜನೆಯಲ್ಲಿ ಅನುದಾನ ತಾಲ್ಲೂಕವಾರು ಹಂಚಿಕೆ ಮಾಡಲಾಗಿದೆ 
ಮತ್ತು ಮ್ಯಾಕ್ರೋ ಯೋಜನೆಯಡಿ ಜಿಲ್ಲಾವಾರು ಅನುದಾನ ಹಂಚಿಕೆ 
ಮಾಡಲಾಗಿದೆ ವಿಧಾನ ಸಭಾ ಕ್ಷೇತ್ರವಾರು ಅನುದಾನ ನೀಡಿರುವುದಿಲ್ಲ. 


ಕಳೆದ ಮೂರು ವರ್ಷಗಳಿಂದ (2016-17, 2017-18 ಹಾಗೂ 2018-19) 
ಬೀದರ್‌ ಜಿಲ್ಲೆಗೆ 2016-17ನೇ ಸಾಲಿಗೆ ರೂ೨9೨5ಕೋಟಿ ಮೊತ್ತದ 747 
ಕಾಮಗಾರಿಗಳು, 2017-18ನೇ ಸಾಲಿನಲ್ಲಿ ರೂ21492ಕೋಟಿ ಮೊತ್ತದ 513 
ಕಾಮಗಾರಿಗಳನ್ನು ಹಾಗೂ 2018-19ನೇ ಸಾಲಿಗೆ ರೂ.141.30ಕೋಟಿ 
ಮೊತ್ತದ 465 ಕಾಮಗಾರಿಗಳನ್ನು ತೆಗೆದುಕೊಳ್ಳಲಾಗಿದೆ. ತಾಲ್ಲೂಕುವಾರು 
ವಿವರ ಅನುಬಂಧ-1ರಲ್ಲಿ ನೀಡಲಾಗಿದೆ 


ಪ್ರಶ್ನೆ 


ಉತ್ತರ 


ಈ) 


ಪ್ರಸಕ್ತ ಸಾಲಿನಲ್ಲಿ 
ಕಾಮಗಾರಿಗಳು ಯಾವುವು; 
ಕಾಮಗಾರಿಗಳು ಯಾವ ಹಂತದಲ್ಲಿದೆ; 
(ಮಾಹಿತಿ ನೀಡುವುದು) 


ಕೈಗೊಳ್ಳಲಿರುವ 


ಪ್ರಸಕ್ತ ಸಾಲಿನ ಅ೦ದರೆ 2019-20ನೇ ಸಾಲಿನಲ್ಲಿ 


1) ಸಾಮಾಜಿಕ ವಲಯದಲ್ಲಿ : ಶಾಲಾ/ಕಾಲೇಜುಗಳಿಗೆ /ಪದವಿ 
ಕಾಲೇಜುಗಳಿಗೆ ಹೆಚ್ಚುವರಿ ಕೋಣೆಗಳ /ಕಟ್ಟಡಗಳ ನಿರ್ಮಾಣ 
ಅಂಗನವಾಡಿ ನಿರ್ಮಾಣ ಗ್ರಂಥಾಲಯ ಗಳ ನಿರ್ಮಾಣ, 
ಎ.ಎನ್‌.ಎಂ. ಪಿ.ಹೆಚ್‌.ಸಿ, ಸಿ.ಹೆಚ್‌.ಸಿ ತಾಲ್ಲೂಕು ಆಸ್ಪತ್ರೆ, ಜಿಲ್ಲಾ 
ಆಸ್ಪತ್ರೆಗಳಿಗೆ ಮೂಲಭೂತ ಸೌಕರ್ಯಗಳನ್ನು ಒದಗಿಸುವುದು. 
ತಾಲ್ಲೂಕು ಮತ್ತು ಜಿಲ್ಲಾ ಮಟ್ಟದಲ್ಲಿ ಒಳಾಂಗಣ ಮತ್ತು 
ಹೊರಾಂಗಣ ಕ್ರೀಡಾಂಗಣಗಳಿಗೆ ಮೂಲಭೂತ 
ಸೌಕರ್ಯಗಳನ್ನು ಒದಗಿಸುವುದು. 

ಸಾಮಾಜಿಕೇತರ ವಲಯದಲ್ಲಿ ಸಿ.ಸಿ.ರಸ್ತೆ, ಡಾಂಬರೀಕರಣ ರಸ್ತೆ. 
ಸೇತುವ ಹಾಗೂ ಚರಂಡಿ ನಿರ್ಮಾಣ, ಕುಡಿಯುವ ನೀರು 
ಸರಬರಾಜು, ಕೆರೆಗಳ ನಿರ್ಮಾಣ ಮತ್ತು ಅಭಿವೃದ್ಧಿಗಾಗಿ 
ಕಾಮಗಾರಿಗಳನ್ನು ತೆಗೆದುಕೊಳ್ಳಲಾಗಿದೆ. 


2 


2019-20ನೇ ಸಾಲಿನಲ್ಲಿ ಬೀದರ್‌ ಜಿಲ್ಲೆಗೆ ಒಟ್ಟು ರೂ.42 
ಕಾಮಗಾರಿಗಳಿಗೆ ಮಂಜೂರಾತಿ ನೀಡಲಾಗಿರುತ್ತದೆ. ಸದರಿ 
ಕಾಮಗಾರಿಗಳಲ್ಲಿ 18 ಕಾಮಗಾರಿಗಳು ಪೂರ್ಣಗೊಂಡಿರುತ್ತದೆ. 248 
ಕಾಮಗಾರಿಗಳು ಪ್ರಗತಿಯಲ್ಲಿದ್ದು, 166 ಕಾಮಗಾರಿಗಳು 
ಪ್ರಾರಂಭಿಸಬೇಕಾಗಿರುತ್ತದೆ. 


ವರ್ಷ 


2019-20 


ಜಿಲ್ಲೆಯ 
ಹೆಸರು 


ಬೀದರ್‌ 


ಕಾಮ 


ಪ್ರಾರಂಭ 
ವಾಗದೆ 
ಇರುವ 
ಕಾಮಗಾರಿ 
ಗಳು 


432 


166 


ಪಿಡಿಎಸ್‌/ರೌ/ಹೆಚ್‌ಕೆಡಿ/2020 


ರ 
(ಬಿ.ಎಸ್‌.ಯಡಿ ಪೃ) 


ಮುಖ್ಯಮಂತ್ರಿ 


ಅನಮುಬಂಧ-1 


ಕಲ್ಯಾಣ ಕರ್ನಾಟಕ ಪ್ರದೇಶ ಅಭಿವೃದ್ಧಿ ಮಂಡಳಿ 


ಬೀದರ್‌ ಜಿಲ್ಲೆಗೆ ತಾಲ್ಲೂಕುವಾರು ಅನುಮೋದನೆ ಹಾಗೂ ಹಂಚಿಕೆಯಾದ ವಿವರ 


ವರ್ಷ ತಾಲ್ಲೂಕು ಒಟ್ಟು ಕಾಮಗಾರಿ | ಹಂಚಿಕೆಯಾದ 

ಅನುದಾನ 
2016-17 ಔರಾದ 35 15.66 
ಬಸವಕಲ್ಯಾಣ 60 14.33 
ಬಾಲ್ಕಿ 29 29.94 
ಬೀದರ್‌ 47 17.44 
ಹುಮನಾಬಾದ್‌ 63 2257 
ಒಟ್ಟು 747 99.94 
2017-18| ಔರಾದ 72 36.97 
ಬಸವಕಲ್ಯಾಣ 162 49.59 
ಭಾಲ್ಕಿ [ 80 | 41.84 
[ ಬೀದರ್‌ 79 46.64 
ಹುಮನಾಬಾದ್‌ | 120 39.86 

| ಒಟ್ಟು | 513 214.92 
2018-19 ಔರಾದ 78 30.78 
ಬಸವಕಲ್ಯಾಣ 153 30.10 
| ಭಾಲ್ಕಿ 52 26.01 
ಬೀದರ್‌ 80 26.15 
| ಹುಮನಾಬಾದ್‌ | 102 28.24 
ಒಟ್ಟು 465 | 141.30 
ಒಟ್ಟಾರೆ NT | 4561792 
15 Mek 


ರೇಲ್‌ 


